ಕರ್ನಾಟಕ ವಿಧಾನ ಪರಿಷತ್ತು 


7 [ಚುಕ್ಕೆಗುರುತಿಲ್ಲದ ಪ್ರಶ್ನೆ ಸಂಖ್ಯೆ |: (28 
5 ಸದಸ್ಯರ ಹೆಸರು. 7] ಶೀ ಎನ್‌ ರವಿಕುಮಾರ್‌ ] 
3 ಉತ್ತರಿಸಬೇಕಾದ ದಿನಾ೦ಕ : | 16.07.2019 
4] ಉತ್ತರಿಸಬೇಕಾದ ಸಜಿವರು "ಮಾನ್ಯ ವೈದ್ಯಕೀಯ ಶಿಕಣ ಸಚಿವರು | 
ಕ್ರ.ಸಂ] ಪ್ರಶ್ನೆಗಳು ಉತ್ತರಗಳು ] 


ಡೀಮ್ಹ್‌ ಯುನಿವರ್ಸಿಟಿ ವೈದ್ಯಕೀಯ 
ಕಾಲೇಜುಗಳು ಸರ್ಕಾರಕ್ಕೆ ಎಷ್ಟು ಪ್ರಮಾಣದ 
ವೈದ್ಯಕೀಯ ಸೀಟುಗಳನ್ನು ಬಿಟ್ಟು 
ಕೊಡಬೇಕಾಗಿದೆ: ಈ ಕುರಿತು ಸರ್ಕಾರಕ್ಕೂ 
ಮಂಡಳಿಗೂ ಇರುವ ಒಪ್ಪಂದವೇನು: 


ರಾಜ್ಯದಲ್ಲಿ 2019-20ನೇ ಶೈಕ್ಷಣಿಕ ಸಾಲಿನಲ್ಲಿ 


ಡೀಮ್ನ ಯುನಿವರ್ಸಿಟಿ | 
ವೈದ್ಯಕೀಯ ಕಾಲೇಜುಗಳ : ನಡುವೆ ಯಾವುದೇ 
ಪರಸ್ಪರ: ಒಡಂಬಡಿಕೆಯು 
ಒಪ್ಪಂದವಾಗಿರುವುದಿಲ್ಲ. ಆದರೆ ಕೆಲವು ಡೀಮ್ಡ್‌ 
ಯುನಿವರ್ಸಿಟಿ ಕಾಲೇಜುಗಳು 

ಉದಾಹರಣೆಗೆ: ಯೆನೆಪೋಯ' ವೈದ್ಯಕೀಯ 
ಕಾಲೇಜ್‌ ೩ ಆಸ್ಪತೆ, ಮಂಗಳೂರು ಮತ್ತು 
ಫೆಎಸ್‌. ಹೆಗಡ ಮೆಡಿಕಲ್‌ ಅಕಾಡೆಮಿ. ಮಂಗಳೂರು 
ಕಾಲೇಜುಗಳು ಪಾರಂಭವಾದಾಗ ಸರ್ಕಾರದ ಜೊತೆ 
ಎಂ.ಓಯು ಮಾಡಿಕೊಂಡು ಹೆಚ್ಚುವರಿಯಾದ 
ಸೀಟುಗಳಲ್ಲಿ ಶೇಕಡ 25%ರಷ್ಟು ಸೀಟುಗಳನ್ನು 
ಸರ್ಕಾರಕ್ಕೆ ಬಿಟ್ಟುಕೊಟ್ಟೆರುತ್ತಾರೆ. 


ಸರ್ಕಾರ -: ಮತ್ತು 


Ho ತನ್‌ ಸಾಲಿನನ್ನಿ ಎಷ್ಟು 


ಡೀಮ್‌ ಯುನಿವರ್ಸಿಟಿ ವೈದ್ಯಕೀಯ 
ಕಾಲೇಜುಗಳು ಸರ್ಕಾರಕ್ಕೆ ವೈದ್ಯಕೀಯ ಎಷ್ಟು 
ಸೀಟುಗಳನ್ನು ಬಿಟ್ಟು ಕೊಡುತ್ತಿವೆ: ಹಾಗೂ 
ನೀಡದಿರುವ ಸೀಟುಗಳೆಷ್ಟು: ಯಾವ 
ಕಾರಣಕ್ಕೆ ನೀಡುತ್ತಿಲ್ಲ: 


'ಹೀಮ್ತ್‌ ವಿಶ್ವವಿದ್ಯಾಲಯಗಳನ್ನು ಪ್ರಾರಂಭಿಸುವಾಗ 


ಸರ್ಕಾರದೊಂದಿಗೆ ಬ೦U ಮಾಡಿಕೊಂಡಿರುವಂತೆ ಈ 
ಕೆಳಕಂಡಂತೆ ಸೀಟುಗಳನ್ನು ಬಿಟ್ಟುಕೊಡುತಿವೆ. 


ಕ್ರ.ಸಂ ಸಂಸ್ಥೆಯ ಹೆಸರು [ಸೀಕಿ] 
1; ಜವಹರಲಾಲ್‌ ನೆಹರು |12 - 
ಮೆಡಿಕಲ್‌ ಕಾಲೇಜು, ಬೆಳಗಾವಿ 
2. | ಜಿಎಸ್‌ಎಸ್‌ ಕಾಲೇಜು, | 12 
ಮೈಸೂರು 
(3. | ಕಸ್ತೂರಬಾ, ಮೆಡಿಕಲ್‌ |52 
ಕಾಲೇಜು, ಮಂಗಳೂರು 
ಸ ಕೆಎಸ್‌ ಹೆಗ್ಗೆ ಮೆಡಿಕಲ್‌ [12 
"| ಅಕಾಡೆಮಿ, ಮಂಗಳೂರು 
5, ಯೆನಪೋಯ ಮೆಡಿಕಲ್‌ | 13 
| ಕಾಲೇಜು, ಮಂಗಳೂರು 
L ಒಟ್ಟು | 101 
ಈ ಕೆಳಕಂಡ ಕಾಲೇಜುಗಳು ಸರ್ಕಾರದೊಂದಿಗೆ 
ಬಲಲ ಮಾಡಿಕೊಂಡಿರುವುದಿಲ್ಲ . 


1. ಶ್ರೀ ದೇವರಾಜ್‌ ಅರಸ್‌ ವೈದ್ಯಕೀಯ ಕಾಲೇಜು, 
ಕೋಲಾರ. pS 

2 ಶ್ರೀ ಬಿ.ಎಲ್‌.ಡಿಇ ವೈದ್ಯಕೀಯ ಕಾಲೇಜು, 
ಬಿಜಾಪುರ. 

3. ಶ್ರೀ ಸಿದ್ಧಾರ್ಥ 
ತುಮಕೂರು. 


ಮೆಡಿಕಲ್‌ ಕಾಲೇಜು, 


ಮುಂದುವರೆದು ಮಾನ್ಯ ಸರ್ವೋಚ್ಚ 
ನ್ಯಾಯಾಲಯದ ಆದೇಶದ ಹಿನ್ನೆಲೆಯಲ್ಲಿ ಡೀಪ್‌ 


| ಯೂನಿವರ್ಸಿಟಿಯ ಎಲ್ಲಾ ಸೀಟುಗಳನ್ನು 


ಬಿಟ್ಟುಕೊಡುವಂತೆ - ಕೇಂದ್ರ ಸರ್ಕಾರವು 
ಆದೇಶಿಸಿದ್ದು, ಆದೇಶದ ಉದ್ಯತ ಬಾಗ 
ಕೆಳಕಂಡಂತಿದೆ 

“ Please note that ‘as per directions of the 
Supreme Court of India all Deemed Universities 
are required to contribute 100% of Recognized 
and Permitted Medical/Dental seats. Therefore, in 
case any increase of UG seats such newly created 
seats must also be contributed immediately, as 
[and when permission letter is received.” 


a 
' ಸರ್ಕಾರಕ್ಕೆ ಸೀಟುಗಳನ್ನು .. ಬಿಟ್ಟು 
ಕೊಡದಿರುವ ಡೀಮ್ಡ್‌ ಯುನಿವರ್ಸಿಟಿ 
ವೈದ್ಯಕೀಯ ಕಾಲೇಜುಗಳ ಮೇಲೆ ಯಾವ 
ಇ [ಪ್ರಮ ಕೈಗೊಳಲಾಗಿದೆ: ಸೀಟಿ ಬಿಟ್ಟು 
ಕೊಡದಿರುವ ವೈದ್ಯಕೀಯ ಕಾಲೇಜುಗಳು 
ಸರ್ಕಾರಕ್ಕೆ ಪಾವತಿ ಮಾಡಿರುವ ದಂಡದ 
ಮೊತ್ತವೆಷ್ಟು: 


1 ಯೆನೆಪೋಯ ವೈದ್ಯಕೀಯ ಕಾಲೇಜ್‌ & ಆಸ್ಪತ್ರೆ, 


ಮಂಗಳೂರು ಮತ್ತು ಕೆ.ಎಸ್‌ಹೆಗಡೆ ಮೆಡಿಕಲ್‌ 
ಅಕಾಡೆಮಿ, ಮಂಗಳೂರು ಕಾಲೇಜುಗಳ ಬಿರುದ್ದ 
ಪ್ರವೇಶಾತಿಗಾಗಿ ಹೈಕೋರ್ಟ್‌ನಲ್ಲಿ ಮೊಕದ್ದಮೆ 
ಹೂಡಲಾಗಿದ್ದು, ಹೆಚ್ಚು ಸೀಟುಗಳನ್ನು ವಾಪಸ್‌ 
ಪಡೆಯಲು ಕ್ರಮ ಜರುಗಿಸಲಾಗಿರುತ್ತದೆ. 


ಡೀಮ್ತ್‌ ಯುನಿವರ್ಸಿಟಿ ವೈದ್ಯಕೀಯ 
ಈ ಕಾಲೇಜುಗಳಿಗೆ ಸರ್ಕಾರವು ಯಾವ ಯಾವ 
: | ರಿಯಾಯಿತಿ ಸೌಲಭ್ಯಗಳನ್ನು ನೀಡುತ್ತಿದೆ? 


ಯಾವುದೇ ರಿಯಾಯಿತಿ ಸೌಲಭ್ಯಗಳನ್ನು 
ನೀಡುತ್ತಿಲ್ಲ. 


ಸಂಖ್ಯೆ: ಎ೦ಇಡಿ /50/ಎಂಎಸ್‌ಎಫ್‌/2019 


RN 
a ಯ 
ತಾರ 
ವೈದ್ಯಕೀಯ ಶಿಕ್ಷ ಸಚಿವರು 


